ಕರ್ನಾಟಕ ವಿಧಾನ ಪರಿಷತ್ತು 


ವ್ಸ 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖೆ 


ದಸ್ಕರ ಹೆಸರು 


PR 


ಉತ್ತರಿಸಬೇಕಾದ ಸಚಿವರು 


p) 


347 

ಶ್ರೀ ಮಾನೆ ಶ್ರೀನಿವಾಸ್‌ 
(ಸ್ಥಳೀಯ ಸಂಸ್ಥೆಗಳ ಕೇತು 
ಮಾನ್ಯ ಉಪ ಮುಖ್ಯ ಮಂತ್ರಿಗಳು 
ಹಾಗೂ ಸಾರಿಗೆ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 10-12-2020 
ಕಮ ಪಕ್ಗೆ 1 ಉತ್ತರ 
ಸಂಖ್ಯೆ - 
ಅ) | ಕೋವಿಡ್‌-19 ಸಾಂಕ್ರಾಮಿಕ ರೋಗ ಸಾರಿಗೆ ಇಲಾಖೆಗೆ ಸಂಬಂಧಿಸಿದಂತೆ 
' ಹರಡಿ ಲಾಕ್‌ಡೌನ್‌ ಘೋಷಣೆಗೊಂಡ 
ಸಮಯದಲ್ಲಿ. ದುಡಿಮೆಯಿಲ್ಲದೇ ಕೋವಿಡ್‌-19 ಸಾಂಕ್ರಾಮಿಕ ರೋಗ ಹರಡಿ ಲಾಕ್‌ಡೌನ್‌ 


ಸಂಕಷ್ಟಕ್ಕೆ ಸಿಲುಕಿದ್ದ, ಟ್ಯಾಕ್ಸಿ ಚಾಲಕರು, 
ಆಟೋ ಚಾಲಕರು, ಕೌರಿಕರು ಹಾಗೂ 


ಇನ್ನು ಮುಂತಾದ ಶ್ರಮಿಕ 
ವರ್ಗದವರಿಗೆ ರಾಜ್ಯ ಸರ್ಕಾರದಿಂದ 
ಸಹಾಯಧನವನ್ನು ಘೋಷಣೆ 


ಮಾಡಲಾಗಿದ್ದು, ಸದರಿ ಘೋಷಣೆಯ 
ಪ್ರಕಾರ ಗದಗ, ಧಾರವಾಡ ಮತ್ತು 
ಹಾವೇರಿ ಜಿಲ್ಲೆಗಳಲ್ಲಿ ಒಟ್ಟು ಎಷ್ಟು 
ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರು. 
ಫೌರಿಕರು ಹಾಗೂ ಇನ್ನುಳಿದ ಘೋಷಿತ 
ಶ್ರಮಿಕ ವರ್ಗದವರು, 
ನೊಂದಾಯಿತರಾಗಿದ್ದಾರೆ ಅಲ್ಲದೇ 
ಎಷ್ಟು ಘೋಷಿತ ಶ್ರಮಿಕ ವರ್ಗದವರಿಗೆ 
ಸಹಾಯಧನವನ್ನು ನೀಡಲಾಗಿದೆ; 


ಘೋಷಣೆಗೊಂಡ ಸಮಯದಲ್ಲಿ ದುಡಿಮೆಯಿಲ್ಲದೇ ಸಂಕಷ್ಟಕ್ಕೆ ಸಿಲುಕಿದ್ದ 
ಟ್ಯಾಕ್ಸಿ ಚಾಲಕರು ಮತ್ತು ಆಟೋರಿಕ್ಷಾ ಚಾಲಕರುಗಳು ಸೇರಿದಂತೆ ರಾಜ 
ಸರ್ಕಾರದಿಂದ ಫೋಷಣೆ ಮಾಡಿರುವ ಕೋವಿಡ್‌-19ರ ಪರಿಹಾರ ಧನ 
ನೀಡುವಂತೆ ಕೋರಿ ಗದಗ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ 
ಒಟ್ಟು 6572 ಅರ್ಜಿ ಗಳನ್ನು ಸ್ಟೀಕೃತವಾಗಿದ್ದು, ಒಟ್ಟು 5715 ಅರ್ಜಿಗಳಿಗೆ 
ಕೋವಿಡ್‌- 19ರ ಪರಿಹಾರ 'ಧನವನ್ನು ವಿತರಣೆ ಮಾಡಲಾಗಿರುತ್ತದೆ. 


ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದಂತೆ' 
ಕೋವಿಜ್‌-19 ಸಾಂಕ್ರಾಮಿಕ ರೋಗದ ಪರಿಣಾಮವಾಗಿ 


ಸಂಕಷ್ಟಕ್ಕೊಳಗಾದ ವಿವಿಧ ವರ್ಗದ ಕಾರ್ಮಿಕರಿಗೆ ಸನ್ಕಾನ್ಯ 
ಮುಖ್ಯಮಂತ್ರಿಯವರು ಪರಿಹಾರವನ್ನು ಘೋಷಿಸಿದ್ದು, ಅವುಗಳಲ್ಲಿ ಪ 
ಹಾಗೂ ಕೌರಿಕ ವೃತ್ತಿಯಲ್ಲಿ ತೊಡಗಿರುವ ಕಾರ್ಮಿಕರುಗಳಿಗೆ ತಲಾ 
ರೂ.5,000/-ಗಳ ಭಂ ಬಾರಿಯ ನೆರವನ್ನು ಮಾತ್ರ ಕರ್ನಾಟಕ ರಾಜ್ಯ 
ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ 
ಜಾರಿಗೊಳಿಸಲಾಗುತ್ತಿದೆ. 


ಸದರಿ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಲು ನಿಗದಿತ ಅಂತಿಮ 
ದಿನಾಂಕ:15-08-2020 ರವರೆಗೆ ಗದಗ, ಧಾರವಾಡ ಮತ್ತು ಹಾವೇರಿ 
ಜಿಲ್ಲೆಯಲ್ಲಿ ಅಗಸ ವೃತ್ತಿ ನಿರ್ವಹಿಸುತ್ತಿರುವ 5812 ಮತ್ತು ಫೌರಿಕ ವೃತ್ತಿ 
ನಿರ್ವಹಿಸುತ್ತಿರುವ 6456 ಅರ್ಜಿದಾರರು ಸೇರಿದಂತೆ ಒಟ್ಟು 12268 
ಅರ್ಜಿಗಳನ್ನು ಸ್ಥೀಕರಿಸಲಾಗಿದೆ. 


ಅವರಲ್ಲಿ 5089 ಅಗಸ ವೃತ್ತಿಯಲ್ಲಿ ತೊಡಗಿರುವ ಕಾರ್ಮಿಕರಿಗೆ 
ರೂ.2.54 ಕೋಟಿ ಹಾಗೂ 5207 ಕೌರಿಕ ವೃತ್ತಿಯಲ್ಲಿ ತೊಡಗಿರುವ 
ಕಾರ್ಮಿಕರುಗಳಿಗೆ ರೂ.2.60 ಕೋಟ ಸೇರಿದಂತೆ, ಒಟ್ಟು 10296 
ಅರ್ಜಿದಾರರಿಗೆ ತಲಾ ರೂ.5,000/-ಗಳಂತೆ ಒಟ್ಟು ರೂ.5.14 ಕೋಟಿ 
ಮೊತ್ತವನ್ನು " ಅವರವರ ಬ್ಯಾಂಕ್‌ ಖಾತೆಗೆ ಡಿ.ಬಿಟಿ ಮೂಲಕ 
ವರ್ಗಾಯಿಸಲಾಗಿದೆ. 


ಉಳಿದಂತೆ, ಯಾವುದೇ ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ 
ಸದರಿ ಸೌಲಭ್ಯವನ್ನು ಮಂಡಳಿಯ ಮೂಲಕ ನೀಡಿರುವುದಿಲ್ಲ 


2 


2. 


(ಆ) 


ಧಾರವಾಡ, ಗದಗ ಹಾಗೂ 


ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು 


ಸಾರಿಗೆ ಅಲಾಖೆಗೆ ಸಂಬಂಧಿಸಿದಂತೆ 
ಧಾರವಾಡ, ಗದಗ ಹಾಗೂ ಹಾವೇರಿ. ಜಿಲ್ಲೆಯಲ್ಲಿ ಒಟ್ಟು 857 ಟ್ಯಾಕ್ಸಿ 


ಟ್ಯಾಕ್ಷಿ ಚಾಲಕರು, ಆಟೋ | ಚಾಲಕರು ಮತ್ತು ಆಟೋ ಚಾಲಕರ ಅರ್ಜಿಗಳು ಬಾಕಿ ಇರುತ್ತವೆ. 
ಮ ಸರು ie LD validation failed ತಾಂತ್ರಿಕ ಸಮಸ್ಯೆಯಿಂದ/ 
ವರ್ಗದವರಿಗೆ ಸಹಾಯಧನ ಫಲಾನುಭವಿಗಳ ಬ್ಯಾಂಕ್‌ ಖಾತೆಗಳು in೩ಂt೪ೀ ಆಗಿರುವ ಕಾರಣ/ 
ನೀಡುವುದು ಬಾಕಿಯಿದೆ; ಬಾಕಿ ಬ್ಯಾಂಕ್‌ ಖಾತೆಗಳಿಗೆ ಆಧಾರ್‌ ಸಂಖ್ಯೆ ಜೋಡಣೆ ಆಗದಿರುವ ಕಾರಣ 
ಉಳಿಯಲು ಕಾರಣಗಳೇನು; ನಿಯಮಾವಳಿಯಂತೆ ಪರಿಹಾರ ಧನವನ್ನು ಕೋರಿ ಅರ್ಜಿ ಸಲ್ಲಿಸಿದವರಿಗೆ 
ಡಿ.ಬಿ.ಟಿ. ಮುಖಾಂತರ ನೇರವಾಗಿ ಜಮೆ ಮಾಡಲು ಸಾಧ್ಯವಾಗಿರುವುದಿಲ್ಲ. 
ಪರಿಹಾರ ಧನ ಕೋರಿರುವ ನೋಂದಾಯಿತ ಬಾಕಿ ಉಳಿದಿರುವ 
ಆಟೋರಿಕ್ಷಾ, ಟ್ಯಾಕ್ಷಿ ಚಾಲಕರಿಗೆ ಪರಿಹಾರ ಧನ ವಿತರಿಸುವ ಬಗ್ಗೆ ತಾಂತ್ರಿಕ 
ನ್ಯೂನತೆಗಳನ್ನು ಸರಿಪಡಿಸಲಾಗಿದ್ದು ಪರಿಹಾರ ಧನವನ್ನು ವಿತರಿಸಲು ಕ್ರಮ 
ಕೈಗೊಳ್ಳಲಾಗಿದೆ. 
ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದಂತೆ 
ಪರಿಹಾರ ನೀಡುವ ಸಂಬಂಧ ಸರ್ಕಾರದಿಂದ ಹೊರಡಿಸಲಾದ 
ಮಾರ್ಗಸೂಚಿಯನ್ವಯ ಷರತ್ತುಗಳನ್ನು ಪೂರೈಸದ ಹಿನ್ನೆಲೆಯಲ್ಲಿ ಪರಿಹಾರ 
ಪಾವತಿಸದೆ ಬಾಕಿ ಉಳಿದ ಒಟ್ಟು 1972 ಅರ್ಜಿಗಳ ಪೈಕಿ ಕೆಲವು 
ಅರ್ಜಿಗಳಲ್ಲಿ ಬಿಪಿಎಲ್‌ ಕಾರ್ಡ್‌ ಸಂಖ್ಯೆ ಲಭ್ಯವಿರುವುದಿಲ್ಲ, ಕೆಲವು ಒಂದೇ 
ಕುಟುಂಬದ ಒಂದಕ್ಕಿಂತ ಹೆಚ್ಚು ಅರ್ಜಿದಾರರು ಅರ್ಜಿ ಸಲ್ಲಿಸಿದ್ದು, ಕೆಲವು , 
ಅರ್ಜಿವಾರರ ಆಧಾರ್‌ ಸಂಖ್ಯೆಯು ಬ್ಯಾಂಕ್‌ ಖಾತೆಗೆ 
ಜೋಡಣೆಯಾಗಿರುವುದಿಲ್ಲ ಅಥವಾ ಬಾಂಕ್‌ ಖಾತೆ 
ಊರ್ಜಿತದಲ್ಲಿರುವುದಿಲ್ಲ. ಇಂತಹ ಅರ್ಜಿಗಳನ್ನು ಪುನಃ 
ಪರಿಶೀಲಿಸಲಾಗುತ್ತಿದೆ. ಅದರಲ್ಲಿ 198 ಅರ್ಜಿಗಳನ್ನು ಪುನಃ 
ಪರಿಶೀಲಿಸಲಾಗುತ್ತಿದೆ. ಬಾಕಿ ಉಳಿದ 774 ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ. 
(ಇ) |ಎಲ್ಲಾ ನೋಂದಾಯಿತ ಟ್ಯಾಕ್ಸಿ ಸಾರಿಗೆ ಇಲಾಖೆಗೆ ಸಂಬಂಧಿಸಿದಂತೆ 
ಚಾಲಕರು, ಆಟೋ ಚಾಲಕರು, ಆಟೋರಿಕ್ಷಾ / ಟ್ಯಾಕ್ಸಿ ಚಾಲಕರ ಪರಿಹಾರ ಧನ ಕೋರಿ ಸಲ್ಲಿಸಿರುವ 
ಕ್ಲೌರಿಕರು ಹಾಗೂ ಇನ್ನುಳಿದ ಅರ್ಜಿಗಳಲ್ಲಿ ತಂತ್ರಾಂಶದಲ್ಲಿ ಬ್ಯಾಂಕ್‌ ಖಾತೆಯು ಆಧಾರ್‌ ಸಂಖ್ಯೆಗೆ 
ಘೋಷಿತ ಶ್ರಮಿಕ ವರ್ಗದವರಿಗೆ | ಜೋಡಣೆಯಾಗದ ಕಾರಣ ಅಥವಾ `ಜನಾಡಹಹಾಗಿರುವ ಬ್ಯಾಂಕ್‌ 
ಸಹಾಯಧನವನ್ನು ಖಾತೆಯು ಚಾಲ್ತಿಯಲ್ಲಿರದ ಕಾರಣ ಪರಿಹಾರ ಧನ ವಿತರಿಸುವ ಸಂಬಂಧ 
ಬಿಡುಗಡೆಗೊಳಿಸಲಾಗುವುದು . ಹೆಚ್ಚುವರಿ ಬ್ಯಾಂಕ್‌ ಖಾತೆಯ ಮಾಹಿತಿಗಳನ್ನು ದಿನಾಂಕ:25-11-2020 
ಯಾವಾಗ? ರೊಳಗಾಗಿ ಸೇವಾ ಸಿಂಧು ವೆಬ್‌ ಪೋರ್ಟ್‌ಲ್‌ನಲ್ಲಿ ದಾಖಲಿಸಲು ಬಾಕಿ 


ಕ್ರಮ ಚಾಲ್ತಿಯಲ್ಲಿರುತ್ತದೆ. 


ಅರ್ಹ ಫಲಾನುಭವಿಗಳ ಮೊಬೈಲ್‌ ಸಂಖ್ಯೆಗೆ ಎಸ್‌.ಎಂ.ಎಸ್‌. 
ಮುಖಾಂತರ ಮಾಹಿತಿಯನ್ನು ನೀಡಲಾಗಿರುತ್ತದೆ. ಅದಕ್ಕನುಗುಣವಾಗಿ 
ಸ್ವೀಕೃತವಾಗಿರುವ ಮಾಹಿತಿಯನ್ನು ಪರಿಶೀಲಿಸಿ ಪರಿಹಾರಧನ ವಿತರಿಸುವ 


ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದಂತೆ Ad 
ಪರಿಶೀಲನೆಗೆ ಬಾಕಿ ಇರುವ ಅರ್ಜಿಗಳನ್ನು ನಿಯಮಾನುಸಾರ 
ಪರಿಶೀಲಿಸಿ ಅರ್ಹ ಕಾರ್ಮಿಕರಿಗೆ ಘೋಷಿತ 


ನೆರವನ್ನು 


ಬಿಡುಗಡೆಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು. 


ಟಿಡಿ 115 ಟಿಡಿಕ್ಕೂ 2020 


ರ್‌ ಸ 
f ಹ್‌ 


(ಲಕ್ಷ ಪಿ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚವರು. 


